AN 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


2190 

ಶ್ರೀ ಅರವಿಂದ ಕುಮಾರ್‌ ಅರಳಿ 

18-03-2022 
"ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ 
ಕಲ್ಮಾಣ ಸಚಿವರು. 


ಕ್ರ.ಸಂ ಪ್ರಶ್ನೆ ಉತ್ತರ 

ಅ) | ಬೀದರ್‌ ಜಿಲ್ಲೆಯಲ್ಲಿ ಕೈೈಸ್ಟ್‌| ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ 
ಪತಿಯಿಂದ ನಡೆಯುತ್ತಿರುವ ಅಟಲ | ಬೀದರ್‌ ಜಿಲ್ಲೆಯಲ್ಲಿ' 07 ಕಿತ್ತೂರು ರಾಣಿ ಚೆನ್ನಮ್ಮ 
ಬಿಹಾರಿ ವಾಜಪೇಯಿ/ ಕಿತ್ತೂರು | 01-ಅಟಲ್‌ ಬಿಹಾರಿ ವಾಜಪೇಯಿ ವಸತಿ ಶಾಲೆ! ಕಾಲೇಜುಗಳು 
ರಾಣಿ ಚೆನ್ನಮ್ಮ ವಸತಿ ನಿಲಯಗಳ | ಕಾರ್ಯನಿರ್ವಹಿಸುತ್ತಿವೆ. ಸದರಿ ವಸತಿ ಶಾಲೆಗಾಲೇಜುಗಳ 
ಸಂಖ್ಯೆ ಎಷ್ಟು; ಕಳೆದ 3|ನಿರ್ವಹಣೆ ಮತ್ತು ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಕಳೆದ 3 
ವರ್ಷಗಳಲ್ಲಿ ಎಷ್ಟು ಅನುದಾನ ವರ್ಷಗಳಲ್ಲಿ ಬಿಡುಗಡೆಯಾದ ಮತ್ತು ಖರ್ಚಾದ ಅನುದಾನದ 
ಬಿಡುಗಡೆ ಮಾಡಲಾಗಿದೆ; ಖರ್ಚಾದ | ವಿವರಗಳನ್ನು ಅನುಬಂಧ-01 ಮತ್ತು 02 ರಲ್ಲಿ ನೀಡಿದೆ. 
ಹಣವೆಷ್ಟು; 

ಆ) ಈ ವಸತಿ ನಿಲಯಗಳಲ್ಲಿ 
ಓದುತ್ತಿರುವ ಮಕ್ಕಳ 
ಸಂಖ್ಯೆಯೆಷ್ಟು; ಸದರಿ ವಸ 
ನಿಲಯಕ್ಕೆ ಮಂಜೂರಾದ ಶಿಕ್ಷಕ, 
ಶಿಕ್ಷಕೇತರ ಸಿಬ್ಬಂದಿಗಳ ವಿವರಗಳನ್ನು ಅನುಬಂಧ-03 ರಲ್ಲಿ ನೀಡಿದೆ. 
ಹುದ್ದೆಗಳೆಷ್ಟು; ಖಾಯಂ, 
ಹೊರಗುತ್ತಿಗೆ ಮತ್ತು 
ಖಾಲಿಯಿರುವ ಸಿಬ್ಬಂದಿಯ 
ಸಂಖ್ಯೆಯೆಷ್ಟು; 

ಇ) | ಹೊರಗುತ್ತಿಗೆ ಮೇಲಿದ್ದ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಸಿಬ್ಬಂದಿಗಳಿಗೆ ಎಷ್ಟು ವೇತನ | ಹೊರಸಂಪನ್ಮೂಲ ಸಿಬ್ಬಂದಿಗಳಿಗೆ ಕಾರ್ಮಿಕ ಇಲಾಖೆ 
ನೀಡಲಾಗುತ್ತಿದೆ;  (ವೃಂದವಾರು | ನಿಗಧಿಪಡಿಸಿರುವ ಕನಿಷ್ಠ ವೇತನದ ಅನ್ವಯ ವೇತನ ಪಾವತಿ 


ಮಾಹಿತಿ ಒದಗಿಸುವುದು) 


ಮಾಡಲಾಗುತ್ತಿದೆ. ವಿವರಗಳನ್ನು ಅನುಬಂಧ-04 ರಲ್ಲಿ ನೀಡಿದೆ, 


ಈ) 


ಜಿಲ್ಲೆಯಲ್ಲಿ ' ಹೊಸದಾಗಿ 
ನಿರ್ಮಾಣ ಮಾಡುತ್ತಿರುವ 
(ಘಾಟಬೋರಳ, | 
ಘೋಡಂಪಳ್ಳಿ ಗ್ರಾಮದಲ್ಲಿ) 


ವಸತಿ . ನಿಲಯಕ್ಕೆ ಎಷ್ಟು 


| ಅನುದಾನ ನೀಡಲಾಗಿದೆ; ಈ 


ಕಾಮಗಾರಿಗಳು 

ಆರಂಭವಾದದ್ದು ಯಾವಾಗ: 

ಮುಗಿಯುವುದು 
(ವಿವರ 


ಮತ್ತು 
ಯಾವಾಗ? 
ನೀಡುವುದು) 


ಬೀದರ್‌ ಜಿಲ್ಲೆ, ಹುಮನಾಬಾದ್‌ ತಾಲ್ಲೂಕ್ಕು 
ಘಾಟಬೋರಾಳ್‌, (ಪ.ಜಾತಿ) ಕಿತ್ಲೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ 
ಮತ್ತು 
(ಪ.ಜಾತಿ) ಅಟಲ್‌ ಬಿಹಾರಿ ವಾಜಪೇಯಿ ವಸತಿ. ಶಾಲಾ ಸಂಕೀರ್ಣ 
ನಿರ್ಮಾಣ ಕಾಮಗಾರಿಯನ್ನು ದಿನಾಂಕ:02.08.2019 ರಂದು ಮೆ|| 
ಆರ್‌.ಕೆ. ಇನ್‌ಫ್ರಾ (ಇಂಡಿಯಾ) ಪ್ರೈ.ಲಿ, ರವರಿಗೆ ಕಾರ್ಯಾದೇಶ: 
ನೀಡಲಾಗಿರುತ್ತದೆ. ಸದರಿ ಕಾಮಗಾರಿಯನ್ನು ಗುತ್ತಿಗೆದಾರರು ದಿನಾಂಕ |' 
27.11.2019 . ರಂದು ಪ್ರಾರಂಭಿಸಿರುತ್ತಾರೆ. ದಿನಾಂಕ: 
26.05.2021 ರಂದು ಪೂರ್ಣಗೊಳಿಸಬೇಕಾಗಿತ್ತು. ಆದರೆ 
ಕೋವಿಡ್‌-19 ನಿಂದಾಗಿ ಲಾಕ್‌ಡೌನ್‌ ಜಾರಿಯಾಗಿದ್ದರಿಂದ ಕಾಮಗಾರಿ 


s 


| ಪೂರ್ಣಗೊಳ್ಳಲು ವಿಳಂಬವಾಗಿದ್ದು, ಗುತ್ತಿಗೆದಾರರ ಕೋರಿಕೆ ಮತ್ತು |." 


ಸರ್ಕಾರದ ಆಜೇಶದಂತೆ ದಿನಾಂಕ:31.01.2022ರ ವರೆಗೆ ಕಾಲಾವಧಿ 
ವಿಸ್ತರಣೆ ನೀಡಲಾಗಿತ್ತು. ಈ ಕಾಮಗಾರಿಗಳಲ್ಲಿ ಆರ್ಥಿಕ ಪ್ರಗತಿ 
ಕ್ರಮವಾಗಿ ರೂ.1152.00 ಲಕ್ಷ ಮತ್ತು ರೂ.1182.00 
ಲಕ್ಷಗಳಾಗಿದೆ. ಮೇ-2022 ರ ಒಳಗಾಗಿ ಕಟ್ಟಡಗಳನ್ನು ಸುಪರ್ದಿಗೆ 
ಪಡೆದು ವಿದಾರ್ಥಿಗಳ ಉಪಯೋಗಕ್ಕೆ ಬಳಸಿಕೊಳ್ಳಲಾಗುವುದು. : 


ಸಕಇ 179 ಮೊದೇಶಾ 2022 


(ಕೋಟ ಶ್ರಿ ಪೂಜಾರಿ) 
ಸಮಾಜ ಕಲ್ಯೊಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಅ ಾದಾರಕುರತಾ ವಾ 


ಬೀದರ್‌ ಜಿಲ್ಲೆ ಬೀದರ್‌ ತಾಲ್ಲೂಕು, ಘೋಡಂಪಲ್ಲಿ, |. ' 


< 


s 


ಅಮುಬಲಧ-೦1 


ಮಾಸ್ಕೊ ವಿಧಾನ ಪರಿಷತ್ತಿನ ಸದಸ್ಯರು, ಶ್ರೀಅರವಿಂದ ಕುಮಾರ್‌ ಅರಳ (ವಿಧಾನ ಸಭೆಯುಂದ ಚುನಾಲಯುತರಾದವರು) ಇವರ ಚುಕ್ತೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 1816 (219೦) ಣೆ 


Us 
ಜೀದರ್‌ ಜಲ್ಲೆಯಲ್ಪ ಕಿತ್ತೂರು ರಾಣಿ ಜೆಸ್ನಮ್ಮ/ ಅಟಲ್‌ ಬಹಾರಿ ವಸತಿ ಶಾಲೆಗಳ ನಿರ್ವಹಣೆಗಾಗಿ: ಅಡುಗಡೆಯಾದ ಮತ್ತು ಬರ್ಜಾದ ಅನುದಾನದ ವಿವರಗಕು 
2೦18-19 2೦19-20 | 
ಕಈ.ಸಂ ವಿಧಾನಸಭಾ ಕ್ಷೇತ್ರಾ ಶಾಲೆಯ ಹೆಸರು 
ಪ.ಜಾತಿ | ಪ.ವರ್ಗ | ಹ೦.ವರ್ಗ | ಪ.ಜಾತಿ ಪ.ವರ್ಗ | ಹಿಂ.ವರ್ಗ ಪ.ಹಾತಿ 
1 ಕಿತ್ಲೂರು ರಾಣಿ, ಚೆನ್ನಮ್ಮ ವಸತಿ ಶಾಲೆ, ವನಮಾರಪಳ್ಟ, ಔರಾದ್‌ ತಾಲ್ಲೂಕು 100.53 - — 104.12 { k | ಡಂ] 
2 ಕಿತ್ತೂರು ರಾಣಿ ಚೆಸ್ನಮ್ಯ ವಸತಿ ಶಾಲೆ, ಖಾನಾಪುರ, ಬಸಪಕಲ್ಯಾಣಿ 94.೨೫ - -| 1a34 - - 
3 ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಭಾಲ್ವ - ಈರ. - ೨615 - - 
| -] 
4 ಕಿತ್ಲೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಿಟ್ಟೂರು-ಬ 32.7 - — ಅರ.9 - -|- 
ಬಂದರ್‌ 
5 | ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಜಸವಾಡ -| 3497 - -| 7429 - R 
[ ಅಟಲ್‌ ಹಾರಿ ವಾಜಪೇಲು ವಸತಿ ಶಾಲೆ, ಘೋಡಂಪಲ್ಲ. ರಾಂಪುರ ಕಾಲೋನಿ 136.91 - -— 162.21 -| -— 147.33 | 
4 
ಗಾ ~— 
7 ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಪಾಲೆ ತಾಳಮಾಡಗಿ 36416 — — 5182 - - ಅರ.17 | - 
8 ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ. ಘಾಟಬೋರಳ (ತೆ. ಹಳ್ಳಖೇಡ) ೨೦.65 ~ — 122.37 - | 84.೦೦ | - 
ಒಟ್ಟು ೮೨9.77] 170.40 -— 587.28] ‘12401 -— 


( oN 


ಶ್‌ ನರ್ನಾಡಕ ನಿರ್ದೇಶಕರು ~ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಅರವಿಂದ್‌ ಕುಮಾರ್‌ ಅರಳ (ವಿಧಾನಸಭೆಯಿಂದ ಚುನಾಯುತರಾದವರು) ರವರ ಚುಕ್ಜೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ:1816 ‘@ 


ಅನುಬಂಧ-2 


19೦ಕ್ಜಿ 


ಜೀದರ್‌ ಜಲ್ಲೆಯಟ್ಲ್ಟ ಕಿತ್ತೂರು ರಾಣಿ ಚೆನ್ನಮ್ಮ! ಅಟಲ್‌ ಜಹಾರಿ ವಸತಿ ಶಾಲೆಗಳ ಕಟ್ಟಡ ನಿರ್ಮಾಣಕ್ಸಾಗಿ ಅಡುಗಡೆಯಾದ ಮತ್ತು ಖರ್ಚಾದ ಅನುದಾನದ ವಿವರಗಳು 


ಶ್ರಮ ’ 
೨ ಕಾಮಗಾರಿಯ 2೦19-2೦ 2೦2೦-21 2೦2-೭2 
ಸೆಂಖೆ ಜಿಲ್ಲೆ ಕು ಪಿ ಕ್ಷೇತ್ರ ಗ್ರಾಮ ಕಾಮಗಾರಿಯ ಹೆಸರು ವರ್ಗ 3 
o ಬ್ಲ ತಾಲ್ಲೂ 'ಧಾನಸಛಾ ಕ್ಷೇತ್ರ 7 ಸ್ವರೂಪ (ರೂಲಕ್ಷಗಳಲು) | (6ೂ.ಲಕ್ಷಗಳಲ್ಲು | (ರೂಲಕ್ಷಗಳಲ) | ನಳ 
$ _ 
- OU 
1 | 2 3 4 ° 3 7 ° ° ೪» n 5 
p —— 
ಪರಿಶಿಷ್ಠ ಜಾತಿ ಕಿತ್ತೂರು ರಾಣಿ ಚೆನ್ನಮ್ಮ 
1 | ಜೀದರ್‌ ಬಾಲ್ಡಿ ಬಾಲ್ವಿ ನಿಟ್ಟೂರು ನಿರ್ಮಾಣ ವಸತಿ ಪಾಲೆ. ನಿಟ್ಟೂರು. ಬಾಟ್ವಿ ಪೆ.ಜಾತಿ 0 764.94 259.31 1024.25 
ತಾಲ್ಲೂಕು. ಚೀದರ್‌ ಜಿಲ್ಲೆ 
ಬೀದರ್‌ ಜಲ್ಲೆ ಜೀದರ್‌ ತಾಲ್ಲೂಕು 
ಘೋಡಾಂಪಲ್ನ ಅಟಲ್‌ ಜಹಾರಿ 
2 ಜೀದರ್‌ ಚಂದರ್‌ ಜಂದರ್‌ ಘೋಡಾಂಪಟಣ್ಲ ನಿರ್ಮಾಣ ವಾಜಪೇಲಯ ವಸತಿ ಶಾಲೆ ಸಂಕೀರ್ಣ ಪ.ಜಾತಿ [e] 648.37 37 1282.08 
ಕಾಮಗಾರಿ ” 
ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ. 
3 | ಜಣದರ್‌' | ಹುಮನಾಬಾದ್‌ ಹುಮನಾಬಾದ್‌ ಘಾಟಖೋರಳ ನಿರ್ಮಾಣ 'ಫಾಟಯೋರಳ (ರೆ. ಹಳ್ಳಖೇಡೆ) ಪ.ಜಾತಿ [) 620.23 531.78 1152.61 
ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕಾಮಗಾರಿ 
4 | ಚೀದರ್‌ ಜೀದರ್‌ ಜೀದರ್‌ ಜೀದರ್‌ ಉತ್ತರ ಸಿರ್ಮಾಣ ಅನವಾಡ ಪ.ಜಾತಿ © 0.00 0.00 0.00 ಪೆಗತಿಯಲದೆ. 
FI 
ಒಟ್ಟು ಮೊತ್ತ [e 2೦ಡಡಿ.೮4 14248 45.34 . 


Page 1of1 


2 


pa i 
ELA AL 
[ಸರ್‌ನಿರ್ವಾಹಕ ನಿರ್ದೇಶಕರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು, ಶ್ರೀಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ ಚುನಾಯಿತರಾದವೆರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ : 1816 (2190) ಕ್ಕೆ 


ಅನುಬಂಧ-103 


೪ 


ಕರ್ನಾಟಿಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಬೀದರ್‌ ಜಿಲ್ಲೆಯಲ್ಲಿರುವ ವಸತಿ ಶಾಲೆ /ಕಾಲೇಜುಗಳೆಲ್ಲಿ ಮಂಜೂರಾಗಿರುವ/ಕರ್ತವ್ಯ ನಿರ್ವಸುತ್ತಿರುವ/ಖಾಲಿ ಇರುವ ಹುದ್ದೆಗಳ ವಿವರ 


ವಿದ್ಯಾರ್ಥಿಗಳ ಮಾಹಿತಿ ಸಿಬ್ಬಂದಿ ವಿವರ 
ಕಾರ್ಯನಿರ್ವಹಿಸುತ್ತಿರುವವ ಸಂಖ್ಯೆ 
ಕ್ರಸಂ ಜಿತ್ತಿ ತಾಲ್ಲೂಕು ವಸತಿ ಶಾಲೆ ಸಂಕೇತ | ವರ್ಗ | ಮಂಜೂರಾದ ಮಂಜೂರಾದ 
ಘು ಜಾಖಲಾತಿ 
ಸಂಖ್ಯೆ ಸಂಖ್ಯೆ ಖಾಯಂ ಖಾಯಂ ಈ 
ಒಃ ಆ. 
ಬೋಧಕ | ಜೋಧಕಿತರ | ನಿ i | ಸಂಪನ್ಮೂಲ 
1 ಬೀದರ್‌ ಹುಮನಾಬಾದ್‌ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಘಾಟಬೋರಳ (ಕ. ಹಳ್ಳಿಖೇಡ) | 488 | ಪಜಾತಿ 250 233 25 ] 5 2 | 7 2 
ಣಿ ಚಿನ್ನಮ್ಮ ವಸತಿ ಫಾಲೆ. ವನಮಾರಪಳ್ಳಿ ಔರಾದ್‌ 
2 ಬೀದರ್‌ ಚಿರಾದ್‌ ಸಿತ್ನೂರು ರಾಣ ದನುಮ್ಬವನೂ ಸಳ 489 | ಪಜಾತಿ 250 250 25 8 2 10 3 
ತಾಲ್ಲೂಕು 
3 ಬೀದರ್‌ ಬಸವಕಲ್ಯಾಣ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಖಾನಾಪುರ, ಬಸವಳೆಲ್ಯಾಣ 490 ER 250 246 25 8 2 10 
4 ಬೀದರ್‌ ಭಾಲ್ಕಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಭಾಲ್ಕಿ 491 | ಪವರ್ಗ 250 LL 236 25 4 2 [7 2] 
FE Se 
ವಾಜಪೇಖ ವಸತಿ ಶಾಠೆ, ಘೋಡಂದಲ್ಲಿ, ರಾಂಪುರ 
5 ಬೀದರ್‌ ಬೀದರ್‌ ಅಟಲ್‌: ಬನಾರಿ ವಾಜನೆ SE ಮೋಡೆಂವಲ್ಲೇ' 9೫ 592 | ಪಜಾತಿ 250 248 50 14 1 15 14 
1 A —- —— 
6 ಬೀದರ್‌ ಬೀದರ್‌ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಜನವಾಡ 702 | ಪವರ್ಗ 250 * 236 20 5 2 7 3 
7 ಬೀದರ್‌ ಹುಮನಾಬಾದ್‌ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ತಾಳಮಾಡಗಿ 70%, | ಪಾತಿ 250 238 20 4 | 1 5 4 | 
8 ಜಣದರ್‌ ಬಾಲ್ಡಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಿಟ್ಟೂರು-ಬಿ 704 | ಪಜಾತಿ 560 550 20 4 1 [ 4 
(SN 
ಒಟ್ಟು 2310 2237 210° 52° 13 65 35 
ಜ್‌ OS SE 


AL ES 


ಕಾಯ್ಯನಿರ್ವಾಹಕ ನಿರ್ದೇಶಕರು ' ೪ 


+ 
3 
§1 
1 
p 


ಅನುಬಂಧ-04 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು, ಶ್ರೀಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ ಚುನಾಯಿತರಾದವರು) ಇವರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1816 (2190) ಕ್ಕೆ 


ಬೀದರ್‌ ಜಿಲ್ಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ/ ಅಟಲ್‌ ಬಿಹಾರಿ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಸಿಬ್ಬಂದಿಗಳಿಗೆ ನೀಡುತ್ತಿರುವ ವಿವರ. 


ಕ್ರಮ _ - 
p ಇಎಸ್‌ಐ, ಪಿಏಿಪ್‌, ಹಾಗೂ ತೆರಿಗೆ ಸೇರಿದಂತೆ ವಸತಿ ಶಾಲೆಗಳಿಗೆ 
ಸ - ಮೂಲ ಬೇತ 
ಸ ಈದ್ಗೆ ಮನಕ ಬಿಡುಗಡೆ ಮಾಡಲಾಗುತ್ತಿರುವ ಮೊತ್ತ 
ಖ್ಯ A 
1 |ಪ್ರದಸ 12717 ' 18579 
2 ಸಾಫ್‌ ನರ್ನ್‌ 8000 p 11688 
3 |ಅಡುಗೆಯವರು 11547 16226 
4 |ಆಡುಗೆ ಸಹಾಯಕರು . ; 11157 15679 
/ 5 [ಸ್ಪಚ್ಛತಾ ಸಿಬ್ಬಂದಿ 10793 i 15167 
ಹ; FY - 
6 |ಹೊರ ಸಂಪನ್ಮೂಲ ಶಿಕ್ಷಕರು 10000 15026 
7 ಅತಿಥಿ ಶಿಕ್ಷಕರು 10000 10000 
i 


VA 
ಕಾರ್ಯನಿರ್ವಾಹಕ ನಿರ್ದೇಶಕರು ್ಲ 


